ನಿಮ್ಮ ಹಿತ್ತಲಿನ ಜೀವ ಜಗತ್ತು 
ಚಟುವಟಿಕೆ ಪುಟ 1: ಲಂಟಾನಾದಲ್ಲಿ ಬಣ್ಣ ಬದಲಾವಣೆ 


ಗುರಿ: 
ಲಂಟಾನಾ ಕಾಮರಾ ಹೂಗುಚ್ಚಿದಲ್ಲಿ ಬಣ್ಣ ಬದಲಾವಣೆ ಕುರಿತಾದ ಅಧ್ಯಯನ 


ಅಗತ್ಯ ಸಾಮಗಿಗಳು: 

ಸೊಳ್ಳ ಪರದೆ/ಮಸ್ತಿನ್‌ ಬಟ್ಟೆ 
ನೋಟ್‌ಪುಸ್ತ 

ಪೆನ್ಸಿಲ್‌ 


ವಿಧಾನ: 
*  ಸೊಳ್ಳ ಪರದೆಯಿಂದ ಸಣ್ಣ ಸಣ್ಣ ಚೀಲಗಳನ್ನು ಮಾಡಿಕೊಳ್ಳಿ ಟೇಸಿಂಗ್‌ ಪೇಪರಿನಿಂದಲೂ ಚೀಲಗಳನ್ನು 
ಮಾಡಬಹುದು. 
* ಇನ್ನೂ ಅರಳದ, ಮೊಗ್ಗಾಗಿರುವ ಲಂಟಾನಾ ಹೂಗುಚ್ಛವನ್ನು ಗುರುತಿಸಿ ಚೀಲದಿಂದ ಕಟ್ಟಿ. 


* ಮಾರನೆಯ ದಿನ ಚೀಲವನ್ನು ತೆರೆದು ನಾಲ್ಕು ಹೂವುಗಳನ್ನು ಆರಿಸಿಕೊಳ್ಳಿ. ಅದರ ಬಣ್ಣವನ್ನು ಗುರುತಿಸಿಕೊಳ್ಳಿ 
(ಸಾಧಾರಣವಾಗಿ ಹಳದಿ ಬಣ್ಣಿ). 


© ಮತ್ತೆ ಜೇಲದಿಂದ ಕಟ್ಟಿ. 


* ಒಂದು ವಾರದ ತನಕ ಪ್ರತಿ ಹಗಲು, ಮಧ್ಯಾಹ್ನ, ಸಂಜೆ ಹೂಗುಚ್ಚಕ್ಕೆ ಭೇಟಿಕೊಡಿ ಮತ್ತು ನೀವು ಆರಿಸಿಕೊಂಡ 
ಹೂವಿನ ಬಣ್ಣವನ್ನು ಗುರುತಿಸಿಕೊಳ್ಳುತ್ತಿರಿ. 


ಚರ್ಚಿಸಬೇಕಾದ ವಿಚಾರ: 
*e ಒಂದೇ ಹೂವಿನ ಬಣ್ಣಿ ಪದೇ ಪದೇ ಬದಲಾಗುತ್ತದೆಯೇ? 
* ದಿನದ ನಿರ್ದಿಷ್ಟ ಸಮಯದಲ್ಲಿ ಹೂವುಗಳು ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆಯೇ? 
. ಹೂಗುಚ್ಛವನ್ನು ಜೇಲದಿಂದ ಯಾಕೆ ಕಟ್ಟಬೇಕು? 


ನಿಮ್ಮ ಹಿತ್ತಲಿನ ಜೀವ ಜಗತ್ತು 
ಚಟುವಟಿಕೆ ಪುಟ 2: ಲಂಟಾನಾದ ಮಕರಂದ 


ಗುರಿ: ಮಕರಂದದ ಸಾಪೇಕ್ಷ ಪ್ರಮಾಣಗಳನ್ನು ಹೂವಿನ ಬಣ್ಣ ಸೂಚಿಸುತ್ತದೆಯೇ ಎನ್ನು 


ತ್ರ ವುದನ್ನು ಗಮನಿಸುವುದು 


ಅಗತ್ಯ ಸಾಮಗಿಗಳು: 
ಫಿಲ್ಲರ್‌ ಹಾಳೆ 


ಸ್ಕೇಲ್‌ 
ಪೆನಿಲ್‌ 
~ 


(1) 


ಸಂಪೂರ್ಣವಾಗಿ ಅರಳಿದ ಲಂಟಾಲಾ ಹೂಗುಚ್ಚದಿಂದ ಕೆಲವು ಹಳದಿ ಮತ್ತು ಗುಲಾಬಿ ಬಣ್ಣದ ಹೂವುಗಳನ್ನು 
ಆರಿಸಿಕೊಳ್ಳಿ. 
ಹೂವಿನ ತೊಟ್ಟಿನಿಂದ ಮಕರಂದದ ಹನಿಯನ್ನು ಫಿಲ್ಪರ್‌ ಹಾಳೆಯ ಮೇಲೆ ಹಾಕಿ. ಹನಿಯನ್ನು ಹರಡಿ. ಹೊರಬರುವ 


ಆ ಅತಿ ಸಣ್ಣ ಹನಿಯೇ ಮಕರಂದವಾಗಿರುತ್ತದೆ. 


ಹಳದಿ ಮತ್ತು ಗುಲಾಬಿ ಬಣ್ಣದ ಹೂವುಗಳಿಗೆ ಇದನ್ನು ಪ್ರತ್ವೇಕವಾಗಿ ಮಾಡಬೇಕು. 
ಹಿಂಡಿ (2) ಹಳದಿ ಮತ್ತು ಗುಲಾಬಿ ಬಣ್ಣದ ಹೂವುಗಳಲ್ಲಿ 
ಘಿ; ಅನ್ನು ಅಳತೆ ಮಾಡಿ 


4 


ಗಮನಿಸಬೇಕಾದ ಅಂಶ: 
ಮಕರಂದದ ಬಿಂದು ಒಣಗುವ ಮುನ್ನ ಅದು ಎಷ್ಟು ದೂರ ಹರಡಿದೆ ಎನ್ನುವುದನ್ನು ನೋಡಿ ಮತ್ತು ಸ್ವೇಲಿನ 
ಸಹಾಯದಿಂದ ಅದರ ವ್ಯಾಸವನ್ನು ಅಳತೆ ಮಾಡಿ. 


ಚರ್ಚಿಸಬೇಕಾದ ವಿಚಾರ: 


* ಹಳದಿ ಮತ್ತು ಗುಲಾಬಿ ಬಣ್ಣದ ಹೂವುಗಳಲ್ಲಿ ಮಕರಂದದ ಪ್ರಮಾಣ. 


* ಅಕಸ್ಮಾತ್‌ ನೀವೇನಾದರೂ ಮಕರಂದವನ್ನು ಅರಸುವ ಕೀಟವಾಗಿದ್ದಲ್ಲಿ, ಮಕರಂದದ ವಿಚಾರದಲ್ಲಿ ನಿಮಗೆ ಯಾವ 
ಹೂವು ಹೆಚ್ಚು ಲಾಭದಾಯಕವಾಗುತ್ತಿತ್ತು? 


ನಿಮ್ಮ ಹಿತ್ತಲಿನ ಜೀವ ಜಗತ್ತು 
ಚಟುವಟಿಕೆ ಪುಟ 3: ಆಯ್ಕೆ ಪ್ರಧಾನವಾಗಿರುವ ಚಿಟ್ಟೆಗಳು/ ಚೂಸೀ ಚಿಟ್ಟೆಗಳು 


ಗುರಿ: ಹೂವಿನ ಬಣ್ಣಕ್ಕೆ ಅನುಗುಣವಾಗಿ ಪರಾಗಸ್ಪರ್ಷಕಗಳ ಸಂದರ್ಶನ ಬದಲಾಗುತ್ತದೆಯೇ ಎನ್ನುವುದನ್ನು ಗಮನಿಸಿ. 


ಅಗತ್ಯ ಸಾಮಗಿಗಳು: 
ಪೆನ್ಸಿಲ್‌ 
ನೋಟ್‌ಪುಸ್ತ 


ವಿಧಾನ: 
€ ಅರಳಿದ ಹೂವುಗಳೇ ಹೆಚ್ಚಾಗಿರುವ ಲಂಟಾನಾದ ಪೊದೆಯನ್ನು ಆಯ್ಕೆ ಮಾಡಿ. 


* ಚೆನ್ನಾಗಿ ಬಿಸಿಲಿರುವ ಒಂದು ದಿನ ನೀವು ಚಿಟ್ಟೆಗಳು ಸಂದರ್ಶಿಸುವ ಲಂಟಾನಾ ಹೂಗುಚ್ಛವೊಂದರ ಬಳಿ ಬಿಡಾರ 
ಹೂಡಿ. 


* ಯಾವ ಹೂವಿಗೆ ಚಿಟ್ಟೆಗಳು ಹೆಚ್ಚು ಭೇಟಿ ಕೊಡುತ್ತವೆ ಎನ್ನುವುದನ್ನು ಗಮನಿಸಿ. 


ಚರ್ಚಿಸಬೇಕಾದ ವಿಚಾರ: 


* ಚಿಟ್ಟಿ ಹಳದಿ ಹೂವಿನ ಮೇಲೆ ಕುಳಿತುಕೊಳ್ಳುವುದೋ ಅಥವ ಗುಲಾಬಿಗೆಂಪಷು ಬಣ್ಣದ ಹೂವಿನ ಮೇಲೆ 
ಕುಳಿತುಕೊಳ್ಳುವುದೋ? ಯಾವ ಹೂವನ್ನು ಅದು ಎಷ್ಟು ಬಾರಿ ಸಂದರ್ಶಿಸುತ್ತದೆ? 


€ ಗುಲಾಬಿ/ ಹಳದಿ ಹೂವುಗಳ ನಡುವೆ ಅದು ಹೆಚ್ಚಾಗಿ ಯಾವ ಹೂವಿನಿಂದ ಆಹಾರ ಪಡೆಯುತ್ತದೆ? 


* ಅದೇ ಪ್ರದೇಶದಲ್ಲಿರುವ ಉಳಿದ ಚಿಟ್ಟೆಗಳೊಂದಿಗೆ ಈ ಚಟುವಟಿಕೆಯನ್ನು ಪುನಃ ಮಾಡಿ. ಉಳಿದ ಬಣ್ಣಗಳಿಗಿಂತ 
ಯಾವುದಾದರೂ ಒಂದೇ ಬಣ್ಣದ ಹೂವನ್ನು ಅವು ಆರಿಸುತ್ತವೆಯೇ? ಹಾಗಿದ್ದಲ್ಲಿ, ಇದಕ್ಕೆ ಕಾರಣವಾದರೂ ಏನು? 


